ಕರ್ನಾಟಕ ವಿಧಾನಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


71 

ಶ್ರೀ ಎಂ.ಎ.ಗೋಪಾಲ ಸ್ವಾಮಿ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
21.09.2020 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


ಪೆ್ನೆ 


ಉತ್ತರ" 


_ 


ರಾಜ್ಯದಲ್ಲಿ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ 


| ಅಭಿಯಾನ (ಆರ್‌.ಎಂ.ಎಸ್‌.ಎ) 

ಯೋಜನೆಯಡಿ ಹೊಸ ಶಾಲಾ 

ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳು 

ಸ್ಥಗಿತಗೊಂಡಿರುವುದು ಸರ್ಕಾರದ | 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ. 

ಸದರಿ ಯೋಜನೆಯನ್ನು 

ಮುಂದುವರೆಸಲು ಸರ್ಕಾರ ಯಾವ 

ಕ್ರಮಗಳನ್ನು ಕೈಗೊಂಡಿದೆ: (ವಿವರ 

ನೀಡುವುದು) 


ರಾಷ್ಟ್ರೀಯ ಮಾಧ್ಯಮಿಕೆ ಶಿಕ್ಷಣ ಅಭಿಯಾನ ಯೋಜನೆಯಡ್‌ "2 
ಹಂತದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ಈ ಕೆಳಕಂಡಂತಿದೆ: 


ಅ) 2009-10 ರಿಂದ 2013-14ನೇ ಶೈಕ್ಷಣಿಕ ಸಾಲಿನವರೆಗೆ 
MHRD - PAB (ಯೋಜನಾ ಅನುಮೋದನಾ ಮಂಡಳಿ)ಯಿಂದ 
ಅನುಮೋದನೆಯಾಗಿರುವ 2024 ಕಾಮಗಾರಿಗಳ ಪೈಕಿ 1924 
ಕಾಮಗಾರಿಗಳು ಮುಕ್ತಾಯಗೊಂಡಿವೆ. ಉಳಿದಂತೆ 
ಕಾಮಗಾರಿಗಳು ಗುತ್ತಿಗೆದಾರರ ಅಸಮರ್ಥತೆ, ನಿವೇಶನ ವ್ಯಾಜ್ಯ 
ಹಾಗೂ ಗುತ್ತಿಗೆದಾರರ ಮತ್ತು 


ಆರ್‌.ಎಂ.ಎಸ್‌.ಎ ಸಂಸ್ಥೆಯ 


| ಗೊಂದಲ ಮುಂತಾದ ಕಾರಣಾಂತರಗಳಿಂದ ಬಾಕಿ ಉಳಿದಿರುವ 


ಹಿನ್ನಲೆಯಲ್ಲಿ ಪೂರ್ಣಗೊಳ್ಳುವ ಹಂತದಲ್ಲಿರುವ 90 ಶಾಲಾ 
ಕಟ್ಟಡಗಳ ನಿರ್ಮಾಣ ಕಾಮಗಾರಿಯನ್ನು ಮುಂದುವರೆಸಲು ಹಾಗೂ 
10 ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರದ್ದು ಪಡಿಸಲು 
ದಿನಾಂಕ03.09.2020ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ 
ಅನುಮೋದನೆ ಪಡೆದು ಕ್ರಮವಹಿಸಲಾಗುತ್ತಿದೆ. 


ಆ) 2013-14ರಿಂದ 2017-18ರವರೆಗೆ 
ಅನುಮೋದನೆಗೊಂಡ 173 ಉಸ್ನತಿಕರಿಸಿರುವ ಹೊಸ ಶಾಲಾ 
ಕಟ್ಟಡ ಕಾಮಗಾರಿಗಳು ಸೇರಿದಂತೆ ಹಿಂದಿನ ಸಾಲುಗಳಲ್ಲಿ 
ಅನುಮೋದನೆಗೊಂಡು ಕೈಗೆತ್ತಿಗೊಳ್ಳದ 237 ಕಾಮಗಾರಿಗಳು ಸೇರಿ 
ಒಟ್ಟಾರೆ 410 ಕಾಮಗಾರಿಗಳ ಯೋಜನಾ ಮೊತ್ತ ರೂ.433.20 
ಕೋಟಿಗಳಿಗೆ ಸರ್ಕಾರಿ ಆದೇಶ ಸಂಖ್ಯೆ:ಇಡಿ 01 ಎಂಸಿಡಿ 2018, 
ದಿನಾಂಕ:08.03.2018ರಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದ್ದು, ಸದರಿ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ ಪಾಲು 
ರೂ.130.77 ಕೋಟಿಗಳನ್ನು ಒದಗಿಸಲು ಹಾಗೂ ಕೇಂದ್ರ ಸರ್ಕಾರದ 
ಪಾಲು 182.43 ಕೋಟಿಗಳನ್ನು ಹಾಗೂ ರಾಜ್ಯ ಸರ್ಕಾರದಿಂದ ರೂ. 
120.00 ಕೋಟಿಗಳ ಹೆಚ್ಚುವರಿ ಅನುದಾನ ಸೇರಿ ಒಟ್ಟು ರೂ.433.20 
ಕೋಟಿಗಳ ಕಾಮಗಾರಿಗಳಿಗೆ ಮಂಜೂರಾತಿ ನೀಡಿ 2018-19ರ 
ಸಾಲಿನಲ್ಲಿ ಬಿಡುಗಡೆ ಮಾಡಲು ಆದೇಶಿಸಿದೆ ಹಾಗೂ ರಾಜ್ಯ 
ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು 


100 | 


PAB ಂದ 


ಸತ. ಸಮಗ್ಯ ಶಕ್ಷಣ ಕರ್ನಾಟಕ) ಇವರ 
ಅನುಷ್ಠಾನಾಧಿಕಾರಿಯಾಗಿರುತ್ತಾರೆ. 

ಕಳೆದ ಮೂರು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ 
ಬಿಡುಗಡೆಯಾಗದ ಹೊರತಾಗಿಯೂ ರಾಜ್ಯ ಸರ್ಕಾರದ 


ಅನುದಾನದಲ್ಲಿ 410 ಕಾಮಗಾರಿಗಳ ಪೈಕಿ 121 ಕಾಮಗಾರಿಗಳನ್ನು 
ರೂ.174.27 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಸರ್ಕಾರದ ಆದೇಶ 
ಸಂಖ್ಯೆಇಪಿ 03 ಎಂಸಿಡಿ 2020, ದಿನಾಂಕ:23.03.2020ರಲ್ಲಿ 
ಆದೇಶ ಹೊರಡಿಸಲಾಗಿರುತ್ತದೆ. (ಅನುಬಂಧ-1) 


ಅ) ಹಾಸನ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಾಧ್ಯೆಮಿಕೆ 


ಶಿಕ್ಷಣ ಅಭಿಯಾನ (ಆರ್‌.ಎಂ.ಎಸ್‌.ಎ) 
ಯೋಜನೆಯಡಿ ಸ್ಥಗಿತಗೊಂಡಿರುವ ಹೊಸ 
ಕೊಠಡಿಗಳ ನಿರ್ಮಾಣ 
ಸಂಪೂರ್ಣ ವಿವರ 
ಹಾಗೂ ಈ 
ಕಾಮಗಾರಿಗಳನ್ನು ಮುಂದುವರೆಸಲು 
ಸರ್ಕಾರ ಯಾವ ಕ್ರಮಗಳನ್ನು 
ಕೈಗೊಂಡಿದೆ? (ವಿವರ ನೀಡುವುದು) 


ಶಾಲಾ 
ಕಾಮಗಾರಿಗಳ 
ನೀಡುವುದು: 


ಹಾಸನ`ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಾಧ್ಯೆಮಿಕೆ ಶಿಕ್ಷಣ ಅಭಿಯಾನ 
(ಆರ್‌.ಎಂ.ಎಸ್‌.ಎ) ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಎಲ್ಲಾ 


ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ ಹಾಗೂ ಯಾವುದೇ 
ಕಾಮಗಾರಿಗಳು ಸ್ಥಗಿತಗೊಂಡಿರುವುದಿಲ್ಲ, ಪೂರ್ಣಗೊಂಡ 
ಕಾಮಗಾರಿಗಳ ವಿವರ: 
ಕಸಂ7 ವವರ ಕಾಮಗಾರಿಗಳ] ಮುಕ್ತಾಯಗೊಂಡ | 
ಸಂಖ್ಯೆ ಕಾಮಗಾರಿಗಳ 
I ಸಂಖ್ಯೆ 
7 ಬಲವರ್ಧನೆ 80 80 
7 ಹಣ್ಣು 7 7 
ವಸತಿ ನಿಲಯ 
3 ಆದರ್ಶ 1 1 
ವಿದ್ಯಾಲಯ 


ಶಾಲಾವಾರು ವಿವರಗಳನ್ನು ಅನುಬಂಧ - 2ರಲ್ಲಿ ಲಗತ್ತಿಸಿದೆ. 


ಅಪಿ 23 ಎಂಸಿಡಿ 2020 


ಗಾ —— 
(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


7 


SADCUO0- TF 


File No.EP/3/MCD/2020-PLAN-EP-Sec 134/136 


|/26561/2020 FY 
ಪ k K] 


ಕರ್ನಾಟಕ ಸರ್ಕಾರದ ನಡವಳಿಗಳು 


N ವಿಷಯ: ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯಡಿ 2009-10, 2010-1, 
2013-14 ರಿಂದ 2017-18 ರವರೆಗೆ ಅನುಮೋದನೆಯಾದ 410 ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖೆ: ಇಡಿ 01 ಎಂಸಿ.ಡಿ 2018, ದಿನಾ೦ಕ:08.03.2018 
2. ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ರವರ ಏಕ ಕಡತ 


ಪ್ರಸ್ತಾವನೆ ಸಂಖ್ಯೆ:ಸಶಿ:ಅ/ಸಿ.ಕಾ/410.ಕಾ.ಅ.ಬ/2019-20. 
3. ಸರ್ಕಾರದ ಆದೇಶ ಸಂಖ್ಯೆಇಪಿ 03 ಎಂಸಿಡಿ 2020. ದಿನಾಂಕ:28.02.2020. 
4. ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ರವರ ಏಕ ಕಡತ 
ಪ್ರಸ್ತಾವನೆ ಸಂಖ್ಯೆಸಶಿ:ಅ/ಸಿ.ಕಾ/410.ಕಾ.ಅ.ಬ/2019-20, ದಿ:18.03.2020. 


pe 
ಪಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1ರ ಸರ್ಕಾರದ ಆದೇಶದಲ್ಲಿ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ 
ಅಭಿಯಾನ ಯೋಜನೆಯಡಿ 2009-10. 2010-1, 2013-4 ರಿಂದ 2017-18 ರವರೆಗೆ ಕೇಂದ 
ಸರ್ಕಾರದ ಯೋಜನಾ ಅನುಮೋದನಾ ಮಂಡಳಿ (ಪಿ.ಎ.ಬಿ) ಯಿಂದ ಅನುಮೋದನೆಯಾದ 410 
ಕಾಮಗಾರಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಕೈಗೊಳ್ಳಲು ಯೋಜನಾ ಅಂದಾಜು 


ಮೊತ್ತ ರೂ.433.20 ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿರುತ್ತದೆ. 


ಅದರಂತೆ, ಮೇಲೆ ಓದಲಾದ ಕ್ರಮಾಂಕ (2)ರ ಏಕಕಡತ ಪ್ರಸ್ತಾವನೆಯಲ್ಲಿ, ರಾಜ್ಯ ಯೋಜನಾ 
ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ಇವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ 
ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯಡಿ 410 ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು, 
ಕೇಂದ್ರ ಸರ್ಕಾರದ ಪಾಲಾದ ರೂ.182.43 ಕೋಟಿಗಳ ಅನುದಾನ ಬಿಡುಗಡೆಯಾಗಿರುವುದಿಲ್ಲ ಎಂದು 
ತಿಳಿಸಿರುತ್ತಾರೆ. ಅಲ್ಲದೆ, ಸದರಿ ಕಾಮಗಾರಿಗಳಿಗೆ ರಾಜ್ಯದ ಪಾಲಿನ ಅನುದಾನವನ್ನು ಬಳಸಿಕೊಳ್ಳಲು ಆರ್ಥಿಕ 
ಇಲಾಖೆಯು ಅನುಮತಿ ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 
(ಪ್ರಸ್ತುತ ಸಮಗ್ರ ಶಿಕ್ಷಣ-ಕರ್ನಾಟಕ)ದ ಅಡಿಯಲ್ಲಿನ ಅನಾವರ್ತಕ(ಸಿವಿಲ್‌) ಅನುದಾನದಡಿ ಲಭ್ಯವಿರುವ 
ರೂ.174.27 ಕೋಟಿ ವೆಚ್ಚದಲ್ಲಿ ಆದ್ಯತೆ ಮೇರೆಗೆ 118 ಉನ್ನತೀಕರಣ ಕಾಮಗಾರಿ ಮತ್ತು 03 ಬಾಲಕಿಯರ 
ವಸತಿ ನಿಲಯಗಳ ಕಾಮಗಾರಿ ಸೇರಿದಂತೆ ಒಟ್ಟು 121 ಕಾಮಗಾರಿಗಳನ್ನು ಕೈಗೊಳ್ಳಲು ಅನುಮತಿ 


\ 


ನೀಡುವಂತೆ ಕೋರಿರುತ್ತಾರೆ. 


Page 1 of 3 


File No.EP/3/MCD/2020-PLAN-EP-Sec 135/136 
26561/2020 _ 


ಮೇಲೆ ಓದಲಾದ ಕ್ರಮಾಂಕ (3)ರ ಸರ್ಕಾರದ ಆದೇಶದಲ್ಲಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ 
ಅಭಿಯಾನ ಯೋಜನೆಯಡಿ 2009-10, 2010-11, 2013-144 ರಿಂದ 2017-18 ರವರೆಗೆ 
ಅನುಮೋದನೆಯಾದ 410 ಕಾಮಗಾರಿಗಳ ಪೈಕಿ ಅನುಬಂಧದಲ್ಲಿನ 118 ಉನ್ನತೀಕರಣ ಮತ್ತು 03 
ಬಾಲಕಿಯರ ವಸತಿ ನಿಲಯಗಳು ಸೇರಿದಂತೆ ಒಟ್ಟು 121 ಕಾಮಗಾರಿಗಳನ್ನು ರಾಷ್ಟ್ರೀಯ 
ಮಾಧ್ಯಮಿಕ ಶಿಕ್ಷಣ ಅಭಿಯಾನ (ಪ್ರಸ್ತುತ ಸಮಗ್ರ ಶಿಕ್ಷಣ-ಕರ್ನಾಟಕ)ದ ಅಡಿಯಲ್ಲಿನ 
ಅನಾವರ್ತಕ(ಸಿವಿಲ್‌) ಅನುದಾನದಡಿ ಲಭ್ಯವಿರುವ ರೂ.174.27 ಕೋಟಿ ವೆಚ್ಚದಲ್ಲಿ ಆದ್ಯತೆಯ 
ಮೇರೆಗೆ ಅನುಷ್ಠಾನಗೊಳಿಸಲು ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು 


ಇವರಿಗೆ ಅನುಮತಿ ನೀಡಿ ಆದೇಶಿಸಿಲಾಗಿತ್ತು. 


ಮೇಲೆ ಓದಲಾದ ಕ್ರಮಾಂಕ(4)ರ ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ತ ಶಿಕ್ಷಣ ಕರ್ನಾಟಕ, 
ಬೆಂಗಳೂರು ಇವರ ಏಕ ಕಡತದಲ್ಲಿ, ಮೇಲೆ ಓದಲಾದ ಕ್ರಮಾಂಕ(3)ರ ಆದೇಶದಲ್ಲಿ ಅನುಮೋದನೆ 
ನೀಡಲಾದ 121 ಕಾಮಗಾರಿಗಳನ್ನು ಈ ಹಿಂದೆ ಕಾಮಗಾರಿ ನಿರ್ವಹಿಸಿದ ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಇಲಾಖೆಯಿಂದ ನಿರ್ವಹಿಸಿದ್ದಲ್ಲಿ, ಕಾಮಗಾರಿಗಳನ್ನು ಶೀಘುವಾಗಿ 
ಅನುಷ್ಠಾನಗೊಳಿಸಬಹುದಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. 


ಈ ಹಿನ್ನೆಲೆಯಲ್ಲಿ, ಮೇಲೆ ಓದಲಾದ ಕ್ರಮಾಂಕ(4)ರ ಸರ್ಕಾರದ ಆದೇಶವನ್ನು ಯಥಾವತ್ತಾಗಿ 
ಹಿಂಪಡೆದು, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಇ೬ಪಿ 03 ಎಂಸಿಡಿ 20620, ಬೆಂಗಳೂರು 
ದಿನಾಂಕ:23.03.2020 


ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯಡಿ 2009-10, 2010-11, 2013-14 
ರಿಂದ 2017-18 ರವರೆಗೆ ಅನುಮೋದನೆಯಾದ 410 ಕಾಮಗಾರಿಗಳ ಪೈಕಿ ಆದ್ಯತೆಯ ಮೇರೆಗೆ 
ಅನುಬಂಧದಲ್ಲಿನ 118 ಉನ್ನತೀಕರಣ ಮತ್ತು 03 ಬಾಲಕಿಯರ ವಸತಿ ನಿಲಯಗಳು ಸೇರಿದಂತೆ ಒಟ್ಟು 
121 ಕಾಮಗಾರಿಗಳನ್ನು ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ (ಪ್ರಸ್ತುತ ಸಮಗ್ರ ಶಿಕ್ಷಣ- 
ಕರ್ನಾಟಕ)ದ ಅಡಿಯಲ್ಲಿನ ಅನಾವರ್ತಕ(ಸಿವಿಲ್‌) ಅನುದಾನದಡಿ ಲಭ್ಯವಿರುವ ರೂ.174.27 ಕೋಟಿ 
ವೆಚ್ಚದಲ್ಲಿ ಸಂಬಂಧಪಟ್ಟ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆವತಿಯಿಂದ 
ಅನುಷ್ಠಾನಗೊಳಿಸಲು ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ. ಬೆಂಗಳೂರು ಇವರಿಗೆ 
ಅನುಮತಿ ನೀಡಿ ಆದೇಶಿಸಿದೆ. 


Page 2 of 3 


File No.EP/3/MCD/2020-PLAN-EP-Sec 136/136 


ಭರಿಸಲಾದ ಅನುದಾನ 


ಬೆಂಗಳೂರು ಇವರು ಸೂಕ್ತ ಲೆಕ್ಕ ಪತ್ರಗಳನ್ನು ಇಡತಕ್ಕದ್ದು. 


ಸದರಿ ಕಾಮಗಾರಿಗಳನ್ನು ಪ್ರಚಲಿತ ಎಲ್ಲಾ ಖರೀದಿ ನಿಯಮಗಳನ್ನು ಹಾಗೂ ಕರ್ನಾಟಕ 


ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರಡಿಯಲ್ಲಿ ಹೊರಡಿಸಲಾದ 
ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು, 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 73 ವೆಚ್ಚ-8/2020. 


ದಿನಾಂಕ:26.02.2020ರಲ್ಲಿ ನೀಡಿರುವ ಸಹಮತದನ್ವಯ ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖೆ: 
ಎಫ್‌.ಡಿ 01 ಟಿ.ಎಫ್‌.ಪ 2020 ದಿನಾಂಕ:13.01.2020ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 


ಕರ್ನಾಟಳ¥ ರಾಜ್ಯಪಾಲರ ಅಜ್ಞಾನುಸಾರ \ § 
4, | 


(ಎಸ್‌ಆರ್‌.ಎ ಸ yD 
ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ 3 03 
ಸ್ಪರ್ಕಾರದ ಅಧೀನ ಕಾರ್ಯದರ್ಶಿ (ಯೋಜನೆ) 
್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ 


1. ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು. 

2. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಗಳು, ಬೆಂಗಳೂರು. 

3. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು. 

4. ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. 

5. ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಮತ್ತು ಕಲಬುರಗಿ. 

6. ನಿರ್ದೇಶಕರು (ಪ್ರಾಥಮಿಕ) ಮತ್ತು (ಪೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 
7. ಆಯುಕ್ತರು, ಖಾಜಾನೆ ಇಲಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಬೆಂಗಳೂರು. 

8. ಉಪ ನಿರ್ದೇಶಕರು, ಖಜಾನಾ ಗಣಕ ಕೇಂದ್ರ 449, ಖನಿಜ ಭವನ, ಬೆಂಗಳೂರು. 

9. ಸರ್ಕಾರದ ಉಪಕಾರ್ಯದರ್ಶಿ-2, ಆರ್ಥಿಕ ಇಲಾಖೆ, ವಿಧಾನಸೌಧ. ಬೆಂಗಳೂರು. 

10. ಸಾಪ್ತಾಹಿಕ ರಾಜ್ಯ ಪತ್ರಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿ 


ಪ್ರತಿ ಮಾಹಿತಿಗಾಗಿ: 


1. ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿಗಳು, ವಿಧಾನ ಸೌಧ, 
ಬೆಂಗಳೂರು. 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಇಲಾಖೆ, ಬೆಂಗಳೂರು 

3. ಆಂತರಿಕ ಆರ್ಥಿಕ ಸಲಹೆಗಾರರ ಆಪ್ತ ಸಹಾಯಕರು, ಶಿಕ್ಷಣ ಇಲಾಖೆ, ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು. 


Page 3 of 3 


File No.EP/3/MCD/2020-PLAN-EP-Sec 


ಸರ್ಕಾರದ ಆದೇಶ ಸಂಖ್ಯೆೇಅಪಿ 03 ಎಂಸಿಡಿ 2020, ದಿನಾಂಕ:28.02.2020ಕ್ಕೆ ಅನುಬಂಧ 


Sl. No. DISTRICT_NAME BRC._NAME 
GELAGAVI CHikKoD — (HUKKEA 


BELAGAVI CHIKKOD! 
SHIVAMOGGA 


| 
2 
3 
4 
[3 BALLARI 


6 |BELAGAVI CHIKKOD| CHIKODI 
7 


- 302 
RAICHUR [RACHUR | Up-1  (GOVT-HIGHER PRIMARY SCHOOL YELEBICHALL Upgraded _RVSA 12725 
ಮ Tas 
19 


ENROLLMENT ESTIMATED COST 
ype SCHOOL NE FOR 9-10 (IN Rs. LAKHS) 


KHPS Gutguddi Upgraded RMSA HS 140.90 
3 


[GPUC HOLEHONNUR 2 
| “Up |GHPS & GHS DEVALAPURA 
5 Tout tonnads Higher Primary and Upsrsded RNS Secondary School ODN | 6 


ET §& GHS BADANAHATTI 
UP-1 


IGHPS & GHS MOTA SUGUR 


| Up  [GHPS THORALAKKI (RMSA UPG) 
| Up [GOvI.MIGHER PRIMARY SCHOOL Upgraded RMSA DIDDIG| 
UPA [GMPS MALLASANDRA AND HIGH SCHOOL RMSA 


UP-1 GHPS & GHS BANNIHATTI 


Govt Kannada Higher Primary School NILAJI 


ET HPS MAHAGAON CROSS 


SINOHANUR 
INDI 

BELLARY WEST 
JAMAKHANDI 
JAMAKHANDI 
AMAKHANDI_ 
GANGAVATHI 
HAVER! 


UP-1 
| Up  |GHS RMSA KALAKERI 


RMSA UPGRADED URDU HS GUTTAL 


GOVT. KB HIGHER PRIMARY SCHOOL AND HIGH SCHOOL BEVINAMATTI (RMSA) 


BAGALKOY BAGALKOT 

ch 31 |DAVANAGERE HONNALI 
Ge yA! 

G32 |BAGALKOT MUDHOL 
33 |BAGALKOT BADAM 
34 |BELAGAVI CHIKKODI MUDALGI 


2 


UP-1  |K.H.P.S. DANDAPUR WE mem Su I\ 


DISTRICT_NAME BRC_NAME 


131/136 


ULBARGA SOUTH 
OUTH3 
INGASUGUR 
EWARGI 
IRUGUPPA 

NDUR 
ANTWAL 
MANUR 
ELLARY WEST 
ELLARY EAST 


KALBURGI 
ENGALURU U SOUTH 
RAICHUR 


[a 


| 


3 
3 


7 
8 


ಗ 


ಈ 
ps 
| 
< 
= 
o 


BALLARI 
ALLARI 
JAKSHINA KANNADA 
AVERI 
ALLARI 
LLARI 
JAGALKOT 
LLARI 
IJAYAPURA 
ENGALURU U NORTH 
LLARI 
AGALKOT 


A 


[7 
ಹಿ _ 


[ve] 


| 


UDLIG! 
INDAGI 
ORTH4 
RUGUPPA 
JAMAKHANDI 
CHITTAPUR 


oimj<iD 
IEA FAESEI ENE 
[a 
[=] 
x 
[o) 
F 


[2 
[i 


2 


OLAR 
HARWAD CITY 

HAGARIBOMMANAHALLI 

ELLARY WEST 

UDHOL 


2/||5|S 
93/8 
Bz 
a5 


57 


E32 


DVM W/O 

£|2|2|2|8|2|5|E 
S1E|E|3 &|z|8 
[= ET EES Slels 
|| |8| |8| 


AGALKOT 

ENGALURU U SOUTH 
LLARI 

ELAGAVI CHIKKODI 

JALLARI 


File No.EP/3/MCD/2020-PLAN-EP-Sec 


[) 


(ANEKAL 
IRUGUPPA 
RAIBAG 
BELLARY EAST 


[7 


FA 
| 
> £3 
pS § 
z 
ಈ ಕ್ರ 
[el 


NM 
[2 


64 
NIPPANI 
AFZALPUR 
HARWAD 
INDAGI 


HAGARIBOMMANAHA! 


ke] 


7 [DHARWAD 
#8 [VIJAYAPURA 
BALLARI 


[7 


jd 
IEA EAE 
B/5|e 
518/5 
ಔ|2|ಕ 
೧ 
fo 
= 
pA 
[oe] 
ಈ 


LL 


2375512 


ENROLLMENT ESTIMATED COST 
Type SCHOOL NAME FOR 9-10 (IN Rs. LAKHS) 
| _ Up-1 [GOVT HPS FIROZABAD 128.90 
GHPS (RMSAKOODLU 136.50 
UP-1  [GHPS BANNIGOL UPGRADED RMSA |__ 19 | 3420 | 


133.60 


128.10 
159.40 
144,10 
129.80 
137.40 
143,25 
130.95 
141.90 
136.50 
137.75 
151.10 
128.90 
128,60 


17 
[GHPS & GHS HERKAL 117 
IGHPS & GHS NIDAGURTHI 116 
DKZP GOVT. HIGHER PRIMARY SCHOOL SURIBAILU (RMSA UPGRADED) 
|__UP-t [GOVT- HIGHER PRIMARY SCHOOL AND HIGH SCHOOL NACHAKNUR (RNS || 
[UP JGUMPSNAGAVARA To] 
UPN [6NS 8 CHS HACATROA ——— 
—OPN—JEOVT NGS AND HS NOTTUR 
| Ut [GOVT HPS BEDS | 
GOVT HIGHER UPGRADED RMSA SCHOOL TURUKUNADONA 104 
O16 DONNADAGD NSA 
|_ Up: [GOVT MODEL URDU BOYS CENTRAL SCHOOL NADARNADDI RSA UPGMHDED |S} 
| Up [GHPS & GHS CHILAGODU | 99 
95 
|_ Up: [Govt fisher Primaryand High School Budi PM || 
| Up [GHPS UPGRADED MAYASANDRA ss] 
UP [HPS SNS ARAL 
UP —JOHPS 6 GS SHON 
[UP [GOVT HPSNIRAGUD 
|_ Up: [MH.P.5.and Upgraded RWSA Govt Marathi Fgh School. YAMAGARN |S} 
[_ Ue-t [GOVT HPS KOGANOOR (RMSA UPGRADE 
GHPS LOKUR-RMSA UPGRADED | 89 
|_up1 [Gor HGH ScHooL SURAGIHAT TT] 
[_ Up [Gps GHs PINAR Hecoa Ns 
Y 
ಗಿ 


137.00 
137.10 
149,00 
128.60 
131,50 
140.20 
140.20 
129.10 
137.75 
140,20 
129.80 
127,10 
124,00 
132.60 
147.60 


128.90 


ENROLLMENT ESTIMATED COST 


B! 
Sl. No. DISTRICT_NAME RC_NAME Type SCHOOL_NAME FOR 9-10 (IN Rs. LAKHS) 


70 [KOLAR BANGARAPETE UP-1 GHPS PARAVANAHALLI (RMSA UPG) 
7 KALBURGI GULBARGA SOUTH UP-1 GOVT HPS HEROOR [B] 
HOSPET 


"132/136 


fe 


RUN] 


137.10 


72 Jona Ur 
73 JBELAGAVI CHIKKODI 
74 [RAICHUR 
75 Jl Ur 
76 [REACAN CHNMGB — WBA Ur 
77 [BElAc CHMOD — [cn UF 
BE DAD UF 
7 [bali 05 
50 [oaGALKOT Up 
61 DEVADURGA UP-1 
WF 
Wavasonn ——[SNoA Ur 
E32 Muy] Ur 
5 [acuici CHT UF 
(GHPS KOTA Upgraded RMSA 

| UP [GHPS ITTNA(RMSA) 
79 
55 [DAKSHINA AWAD 7 


76 
74 
UF 


CHINCHOLI (GOVT HPS NAVADAGI 
(GULBARGA SOUTH [GOVT HPS SINDAGI (8) 
Up-1  [GHPS KANNAHALL UPGRADED HS 
VALLATTI 132 
BAGONG \ w 
SNDAGi I 


ಮ 


File No.EP/3/MCD/2020-PLAN-EP-Sec 
pS 
2 
5 


pl 


~ 
[NN] 


7 
7 


72 
1 
1 
0 


133/136 


File No.EP/3/MCD/2020-PLAN-EP-Sec 


DISTRICT_NAME 


< 


IJAYAPURA 
ELAGAVI CHIKKODI 
ELAGAVI CHIKKODI 
HARWAD 


ke] 


107 


೦/೮ 


IGADAG RURAL 


Mysore South 


px 

ಮಿ 

“> 
n [ 


= 


ysore 
HIVAMOGGA 
ANGALORE URBAN 
JAGALKOT 


13 himogga Rural 
4 


115 


pe 


PE) pS p 
ಭಾಷ್ಯ 
pe 

| 


ರು 
3 
[a 
ಕ 
= 
[©] 
pt 


117 HOSPET 


BELLARY 
BELLARY 


GULBARGA 


23755/2020 


SCHOOL_NAME 


GHPS, BODENAHALLI, KGF 
AKAGIRI 
ENDRA NAGARA 


HPS DODDAKALLA SANDRA 
GOVT HPS NO 16 BTDA BAGALKOT 
GHPS HAMPINAKATTI 
GHPS KARIGANUR 


LIST OF GIRLS HOSTELS 


YADRAMI 
HEMAGUDDA 


ENROLLMENT 
FOR 9-10 


ESTIMATED COST 


ASN AN ANNA. 
ಶೀ ಎಸ್‌.ಠರ್‌.ಎಸ್‌. ನಾಧನ್‌- 
ವಿಶೇಷಾಧಿಕಾರಿ, ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಯೋಜನೆ) 
ಶಿಕ್ಷಣ ಇಲಾಖೆ 


ESTIMATED COST 


(IN Rs. LAKHS) 


| 


(IN Rs. LAKHS) 


G ಪುಖಂಭಿ- ಪ 


14 
ABSTRACT 
HASSAN DISTRICT 
k M Status of work Re. Cont. N 
S| Sameofthe Block | ye [ete | sant | Found [Fi ems Fase | Compe | vais | mae | mh | 
ation (FO) (P) (1) GF FF SF ing (F) eted (C) in Lakhs 
Construction of Additional rooms for Strengthening of existing Govt. High Schools 
Agency: NCC LIMITED 
1 [Channarayapatna 0 0 ooo] 0 17 49490 | 68304 | 91709 | 826.94 
2 |Flolenarasipura 0 0 0 0 0 0 0 241.32 338.26 | 443.79 378.57 
3 JArakalagudu 0 0 0 0 0 0 0 125.78 160.68 221,96 197.21 
4 Hassan 0 0 0 0 0 0 0 | 0 721.19 999.20 1332.41 1144.04 
5 I 0 0 0 0 | 0 0 0 17.1 | 25087 | 33505 287.18 
6 J|Bclur 0 0 0 0 | 0 0 0 0 97.45 7 179.31 175.49 | 154.82 | 
7 JAllur 0 0 | 9 0 0 0 0 0 179.05 238.46 325.96 259.75 
8 [Sakleshpura 0 0 o|o|0|0 0 20328 | 32966 | 37802 | 28349 
Total [U 0 0 0 0 | [U 0 0 80 2239.15 3179.47 4129.75 | 3532.00 
Construction of Adarsha vidyalaya 
Agency: RAVINDRANATH 
1 [Mangala |1| 0 0 ojo [o[o|o| 0 1 [30] ass | 4727 | 47302 
Construction of Girls Hostel 
Agency: RAVINDRANATH 
1 |tlolenarasipura 1 1 0 0 0 T 0 0 [0 | 0 1 | 180.8 216.09 247.58 
GRanDToTaL | 82 | 82 0 | [ojo |0o|o0 |0| 0 82 | 278269 | 3829.11 EE 4229.31 


